ಕರ್ನಾಟಕ ವಿಧಾನ ಪರಿಷತು 


ಸದಸ್ಯರ ಹೆಸರು ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) | 
ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ ಸಂಖ್ಯೆ 1648 (1896) 
ಉತ್ತರಿಸಬೇಕಾದ ದಿನಾಂಕ 23.03.2021 
ಉತ್ತರಿಸಬೇಕಾದವರು ' ನಗರಾಭಿವೃದ್ಧಿ ಸಚಿವರು 
ಕ್ರಮ ಪಶ್ನೆ ಉತ್ತರ 
ಸಂಖ್ಯೆ 


ರಾಜ್ಯದ ಯಾವ ಯಾವ ಸ್ಥಳೀಯ 
ಸಂಸ್ಥೆಗಳಲ್ಲಿ ಯುಜಿಡಿ 
ಕಾಮಗಾರಿಯನ್ನು 

ಪ್ರಾರಂಭಿಸಲಾಗಿರುತ್ತದೆ: ಅವುಗಳ 
ಅಂದಾಜು ಮೊತ್ತವೆಷ್ಟು: (ಸ್ಥಳೀಯ 
ಸಂಸ್ಥೆವಾರು ಮಾಹಿತಿಯನ್ನು 


ಒದಗಿಸುವುದು) 


ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 
ವತಿಯಿಂದ ಕೈಗೊಂಡಿರುವ ಒಳಚರಂಡಿ - ಕಾಮಗಾರಿಗಳ 
ಮಾಹಿತಿಯನ್ನು ಅನುಬಂಧ 1 ರಲ್ಲಿ ಒದಗಿಸಲಾಗಿದೆ. ' 


ಕೆ.ಯು.ಐ.ಡಿ.ಎಫ್‌.ಸಿ ವತಿಯಿಂದ ಏಷಿಯನ್‌ ಅಭಿವೃದ್ಧಿ ಬ್ಯಾಂಕ್‌ 
ಸೆರವಿನ ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮದಡಿ (ಎನ್‌ಕೆಯುಎಸ್‌ಐಪಿ) 14 ಜಿಲ್ಲೆಗಳಲ್ಲಿ 15 ನಗರ / 


ಪಟ್ಟಣಗಳಲ್ಲಿ ಯು.ಜಿ.ಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 


ಅವುಗಳ ಅಂದಾಜು ಮೊತ್ತ ಹಾಗೂ ಪ್ರಗತಿಯ ವಿವರವನ್ನು 


ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ಏಷ್ಯನ್‌ ಅಭಿವೃದ್ಧಿ ಬ್ಯಾಂಕ್‌ (ಎಡಿಬಿ) ನೆರವಿನ ಕರ್ನಾಟಕ ಸಮಗ್ರ 
ನಗರ ನೀರು ನಿರ್ವಹಣೆ ಹೂಡಿಕೆ (ಕ್ವಿ ಮಿಪ್‌) ಕಾರ್ಯಕ್ರಮ ಹಾಗೂ 
ಕೇಂದ್ರ ಪುರಷ್ಕೃತ ಅಮೃತ್‌ ಯೋಜನೆಯಡಿ ರಾಜ್ಯದ ಆಯ್ದ ಸಾಲ್ಕು 
(4) ಸ್ಥಳೀಯ ಸಂಸ್ಥೆಗಳಲ್ಲಿ ಒಳಚರಂಡಿ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. ಸ್ಥಳೀಯ ಸಂಸ್ಥೆವಾರು ಮಾಹಿತಿಯನ್ನು 
ಅನುಬಂಧ-3 ರಲ್ಲಿ ಒದಗಿಸಲಾಗಿದೆ. 


ವಿಶ್ವ ಬ್ಯಾಂಕ್‌ ನೆರವಿನ ಕರ್ನಾಟಕ ಪೌರ ಸುಧಾರಣ ಯೋಜನೆಯ” 
(ಕೆಎಮ್‌ಆರ್‌ಪಿ) ಪೌರಬಂಡವಾಳ ಹೂಡಿಕೆ ಘಟಕದಡಿ ರಾಜ್ಯದ ಆಯ್ದ 
(8) ನಗರಸಭೆ ಪುರಸಭೆಗಳಲ್ಲಿ ಒಳಚರಂಡಿ 
ಕಾಮಗಾರಿಗಳನ್ನು  ಕೈಗೆತ್ತಿಕೊಳ್ಳಲಾಗಿರುತ್ತದೆ. ಅದರಲ್ಲಿ ಏಳು 


ಐಂಟಖ 


.ಕಾವಃಗಾರಿಗಳನ್ನು ಪೂರ್ಣಗೊಳಿಸಿದ್ದು, ಒಂದು ಕಾಮಗಾರಿಯನ್ನು 
' ರದ್ದುಗೊಳಿಸಲಾಗಿರುತ್ತದೆ. ಸ್ಥಳೀಯ 


ಸಂಸ್ಥೆವಾರು ಮಾಹಿತಿಯನ್ನು 
ಅನುಬಂಧ-4 ರಲ್ಲಿ ಒದಗಿಸಲಾಗಿದೆ. 


ಯಾವ ಕಾರಣಕ್ಕೆ 


ಉಡುಪಿ ಜಿಲ್ಲೆಯ ಕುಂದಾಪುರ 
ಪುರಸಭೆಗೆ". " ಯುಜಿಡಿ 
ಕಾಮಗಾರಿಯ ಡಿಪಿಆರ್‌ ಮತ್ತು 


| ನಕ್ಷೆಯನ್ನು 


ತಯಾರಿಸಲಾಗಿದೆಯೇ: 

(ಪ್ರತಿಯನ್ನು ಒದಗಿಸುವುದು) ಈ 
ಯೋಜನೆಯ | ಅಂದಾಜು 
ಪೆಚ್ಚವೆಹ್ಟು? ಬಿಡುಗಡೆಯಾದ 
ಅನುದಾನವೆಷ್ಟು: . ಬಿಡುಗಡೆಗೆ 
ಬಾಕಿಯಿರುವ ಅನುದಾನವೆಷ್ಟು, 
ಮೂಲ ಯೋಜನೆಗೆ 


| ತಿದ್ದುಪಡಿಯನ್ನು. 


ಹೌದಾದಲ್ಲಿ 

ತಿದ್ದುಪಡಿ 
ತರಲಾಗಿದೆ: (ಸಂಪೂರ್ಣ 
ಮಾಹಿತಿಯನ್ನು ಒದಗಿಸುವುದು). 


ಮಾಡಲಾಗಿದೆಯೇ: 


ಕರ್ನಾಟಕ ಸಗರ ನೀರು ಸರಬರಾಜು ಮತ್ತು ಒಳಚರಂದಿ ಮಂಡಳಿ 
ವತಿಯಿಂದ . ಕುಂದಾಪುರ ಪುರಸಭೆಗೆ ಯುಜಿಡಿ ಯೋಜನೆಯ 
ಡಿ.ಪಿ.ಆರ್‌ ಮತ್ತು ನಕ್ಷೆಯನ್ನು ತಯಾರಿಸಲಾಗಿದೆ (ಅನುಬಂಧ ರಲ್ಲಿ 
ಒದಗಿಸಲಾಗಿದೆ.). ಈ ಯೋಜನೆಯ ಅಂದಾಜು ವೆಚ್ಚ ರೂ.5654.15 
ಲಕ್ಷಗಳು. . (ಟೆಂಡರ್‌ ಪ್ರಿಮಿಯಂ ಸೇರಿದಂತೆ): ಬಿಡುಗಡೆಯಾದ 
ಅನುದಾನ ರೂ.5023.32 ಲಕ್ಷಗಳು. ಯೋಜನೆಯ ಮೂಲ 
ವಿನ್ಯಾಸದಂತೆ ಯಾವುದೇ ಪ್ರಮುಖ ಬದಲಾವಣೆ ಮಾಡಿರುವುದಿಲ್ಲ. 
ಯೋಜನೆಯಡಿ ಪ್ರಸ್ತಾಪಿಸಿರುವ 5 ವೆಟ್‌ವೆಲ್‌ ಗಳ ಪೈಕಿ 2 
ವೆಟ್‌ವೆಲ್‌ಗಳ ನಿರ್ಮಾಣದ ಜಮೀನುಗಳಿಗೆ ಸ್ಥಳೀಯರು ತೀವ್ರ 
ವಿರೋಧ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಹಾಗೂ ಸದರಿ ಘಟಕಗಳಿಗೆ 
ಬೇರೆ ಜಮೀನಿನ ಲಭ್ಯತೆ ಇರುವುದರಿಂದ ಸ್ಥಳಾಂತರಿಸಲಾಗಿರುತ್ತದೆ. 


ಈ ಯುಜಿಡಿ ಕಾಮಗಾರಿಯ 
ಟೆಂಡರ್‌ ಅವಧಿ ಯಾವುದು: 
ಟೆಂಡರ್‌ ಪಡೆದ ಗುತ್ತಿಗೆದಾರರ: 
ಹೆಸರು ಮತ್ತು ವಿಳಾಸ ಯಾವುದು; 
ಕಾಮಗಾರಿಯನ್ನು": ಯಾವಾಗ 
ಮುಕ್ತಾಯಗೊಳಿಸಲಾಗುವುದು: 


ಟೆಂಡರ್‌ ಅವಧಿ: 24 ತಿಂಗಳುಗಳು 


ಗುತ್ತಿಗೆದಾರರ ವಿಳಾಸ: ಮೆ! ಪಿ.ಸಿ ಸ್ನೇಹಲ್‌ ಕನ್ನ ಕ್ಷನ್‌ ಕಂ., ೨ನೇ 


My 
ಮಹಡಿ, ಸಿಟಿ ಸೆಂಟರ್‌, ಸಿ.ಜಿ. ರಸ್ತೆ ನವರಂಗಪುರ, 


'ಅಹಮದಾಬಾದ್‌. 


ಅಗತ್ಯವಿರುವ ಎಲ್ಲಾ ಜಮೀನುಗಳನ್ನು ಮಂಡಳಿಗೆ ಹಸ್ತಾಂತರಿಸಿದ 
ನಂತರ ಕಾಮಗಾರಿಗಳನ್ನು ಕೈಗೊಂಡು ಒಂದು ವರ್ಷದೊಳಗಾಗಿ 
ಮುಕ್ತಾಯಗೊಳಿಸಲು ಕ್ರಮ ವಹಿಸಲಾಗುವುದು. 


ಇರುವುದರಿಂದ. 


ಈ ಕಾಮಗಾರಿಗಾಗಿ ಕಾಂಕ್ರೀಟ್‌ 
ರಸ್ತೆಗಳ ಮಧ್ಯಭಾಗವನ್ನು ಕತ್ತರಿಸಿ 
ಕಾಮಗಾರಿ ನಿರ್ವಹಿಸುತ್ತಿದ್ದು, 
ನಂತರ ಅವುಗಳನ್ನು ಮರು 
ಕಾಂಕ್ರೀಟ್‌ ಮಾಡದೇ 
ಜನ 
ಸಾಮಾನ್ಯರಿಗೆ : 


ಟೆಂಡರ್‌ನಲ್ಲಿ ರಸ್ತೆಗಳನ್ನು" ಅಗೆದ ಅಗಲಕ್ಕೆ ಪುನರ್‌ ನಿರ್ಮಾಣ 
ಮಾಡಲು 31 ಕಿ.ಮೀ ಅನುವು ಮಾಡಲಾಗಿದ್ದು, 23 ಕಿ.ಮೀ ಅಗೆದ 
ಅಗಲಕ್ಕೆ ರಸ್ತೆಗಳನ್ನು ಮರು ಕಾಂಕ್ರೀಟೀಕರಣ, ಮರು ಡಾಂಬರೀಕರಣ 
ಮತ್ತು ಇಂಟರ್‌ಲಾಕ್‌ ಪೇವರ್ಸ್‌ ಕಾಮಗಾರಿಗಳನ್ನು ಕೈಗೊಂಡು 
ಪೂರ್ಣಗೊಳಿಸಲಾಗಿದೆ. 

ಕಾಮಗಾರಿಯನ್ನು ಶೀಘ್ರವಾಗಿ ಮುಕ್ತಾಯಗೊಳಿಸಲು ಅಗತ್ಯವಿರುವ 
ಎಲ್ಲಾ ಜಮೀನುಗಳನ್ನು ಹಸ್ತಾಂತರಿಸಲು ಮುಖ್ಯಾಧಿಕಾರಿ, 


ಮಾಧ್ಯಮದಲ್ಲಿ 


ತೊಂದರೆಯಾಗುತ್ತಿರುವ ಬಗ್ಗೆ 


“ಪರದಿಯಾಗಿರುವುದು ಸರ್ಕಾರದ. 


-| ಗಮನಕ್ಕೆ ಬಂದಿದೆಯೇ: 
ಕಾಮಗಾರಿಯನ್ನು ಶೀಘ್ರವಾಗಿ 
'ಮುಕ್ತಾಗೊಳಿಸುವ ಬಗ್ಗೆ 
ಕ್ರಮವೇನು? 


ಬಾರಿ ಪತ್ರ 


18-02-2021 


ಕುಂದಾಪುರ ರವರಿಗೆ ಹಲವು ವ್ಯವಹಾರ 
ಮಾಡಲಾಗಿರುತ್ತದೆ. ದಿನಾಂಕ ರಂದು 
ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದ. ಪ್ರಗತಿ' ಪರಿಶೀಲನಾ. 
ಸಭೆಯಲ್ಲಿ ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟ'ಎಲ್ಲಾ ಜಮೀನುಗಳನ್ನು 
ಮಂಡಳಿಗೆ ಹಸ್ತಾಂತರಿಸಲು ಮುಖ್ಯಾಧಿಕಾರಿ: ಕುಂದಾಪುರ ರವರಿಗೆ 
ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ ರವರು ಸೂಚಿಸಿರುತ್ತಾರೆ. 


ಸದರಿ ಯೋಜನೆಯಡಿ 4 ವೆಟ್‌ವೆಲ್‌ಗಳ ನಿರ್ಮಾಣಕ್ಕೆ ಸಿ.ಆರ್‌.ರುಡ್‌ 
ನಿಂದ ಮಾರ್ಚ್‌ -2020 ರಲ್ಲಿ ನಿರಾಕ್ಷೇಪಣಾ ಪತ್ರ ಪಡೆಯಲಾಗಿದೆ. 
ಆದರೆ, ಸದರಿ 4 ವೆಟ್‌ ವೆಲ್‌ ಗಳ ಜಾಗಗಳನ್ನು ಈವರೆಗೂ ಮಂಡಳಿಗೆ 
ಹಸ್ತಾಂತರವಾಗಿರುವುದಿಲ್ಲ. ಇನ್ನುಳಿದ 1 ವೆಟ್‌ವೆಲ್‌ ಹಾಗೂ ತ್ಯಾಜ್ಯ 
ನೀರು ಸಂಸ್ಕರಣಾ ಘಟಕಕ್ಕೆ ಗುರುತಿಸಲಾಗಿರುವ ಜಾಗಗಳನ್ನೂ ಸಹ 
ಹಸ್ತಾಂತರಿಸಬೇಕಾಗಿರುತ್ತದೆ. 

ಸದರಿ ಜಾಗಗಳನ್ನು ಪುರಸಭೆ ವತಿಯಿಂದ ಮಂಡಳಿಗೆ - ಹಸ್ತಾಂತರಿಸಿದ 


ನಂತರ ಕಾಮಗಾರಿಯನ್ನು ಕೈಗೊಂಡು ಒಂದು ವರ್ಷದೊಳಗಾಗಿ 
ಪೂರ್ಣಗೊಳಿಸಲಾಗುವುದು. 


ಸಂಖ್ಯೆ: ನಅಇ 87 ಯುಎಂಎಸ್‌ 2021 


TU 
ನ (ಬಿ.ಎ.ಬಸವರಾಜ) 
ನಗರಾಭಿವೃದ್ಧಿ ಸಚೆವರು 


